ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 683 
ಸದಸ್ಯರ ಹೆಸರು ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 04.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
ಪ್ರುಶ್ತೆ ಉತ್ತರ 


ಅ) | ಕೆಪಿಟಿಸಿಎಲ್‌ ಇಲಾಖೆಯು 
Research and Development 


ವಿಭಾಗ ಹೊಂದಿದೆಯೇ: 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು 
ಆರ್‌ & ಡಿ ವಿಭಾಗವನ್ನು ಹೊಂದಿದೆ, 


ಆ) | ಹಾಗಿದ್ನಲ್ಲಿ, ಇದು 
ಯಾವಾಗಿನಿಂದ ಅಸಿತ್ವದಲ್ಲಿದೆ: 


ಇಲ್ಲಿ ಎಷ್ಟು ಸಿಬ್ಬಂದಿ ಹಾಗೂ 
ತಜ್ಞರು ಕಾರ್ಯ 
ನಿರ್ವಹಿಸುತ್ತಿದ್ದಾರೆ: (ವಿವರ 
ಒದಗಿಸುವುದು) 


ಕರ್ನಾಟಿಕ ವಿದ್ಯತ್‌ ಪ್ರಸರಣ ವನಿಗಮ ನಿಯಮಿತವು 
ಆರ್‌ & ಡಿ ವಿಭಾಗವು 196 ರಲ್ಲಿ ಅಸ್ತಿತ್ನಕ್ಸೆ ಬಂದಿದ್ದು, 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರಗಳು ಈ 
ಕೆಳಕಂಡಂತಿವೆ:- 


ಹುದ್ದೆ ಸಂಖ್ಯೆ 


ಮುಖ್ಯ ಇಂಜನಿಯರ್‌ (ವಿ) 

ಅಧೀಕ್ಷಕ ಇಂಜನಿಯರ್‌ (ವಿ) 

ಕಾರ್ಯನಿರ್ವಾಹಕ ಇಂಜನಿಯರ್‌ (ವಿ) 
ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರ್‌ (ವಿ) 
ಸಹಾಯಕ ಇಂಜನಿಯರ್‌ (ವಿ) 

ಕಿರಿಯ ಸಹಾಯಕರು 

ಟೈಪಿಸ್ಟ್‌ 

ಆಫೀಸ್‌ ಅಸಿಸ್ಟೆಂಟ್‌ ಗೇಡ್‌-2 

ದಫೇದಾರ್‌ 

ದಪ್ತರಿ 


olo[x[a[n|s [wn 


FN SS OS EF ER 


- 
[=] 


ಇ) | ಸದರಿ ವಿಭಾಗವು ಇಲ್ಲಿಯವರೆಗೆ 
ಕೈಗೊಂಡಿರುವ 
ಸಂಶೋಧನೆಗಳ ಬಗ್ಗೆ ಮಾಹಿತಿ 
ಒದಗಿಸುವುದು: 


ಆರ್‌ ಅಂಡ್‌ ಡಿ ವಿಭಾಗದಲ್ಲಿ ನಿಯತಕಾಲಿಕ ತೈಲ ಮಾದರಿ 
ಪರೀಕ್ಷೆ, ಟ್ಯಾನ್‌-ಡೆಲ್ದಾ, ಮತ್ತು ಕೆಪಾಸಿಟೆನ್ಸ್‌ ಐಡ್ಯಾಕ್ಸ್‌, 
ಎಸ್‌.ಎಫ್‌.ಆರ್‌.ಎ. ಭೂ-ಸಂಪರ್ಕ ಸಮಗ್ರತೆ ಪರೀಶೀಲನೆ ಮತ್ತು 
ಹೊಸದಾಗಿ ನಿರ್ಮಿಸಲ್ಬಡುವ  ಉಪಕೇಂದ್ರಗಳಿಗೆ ಮಣ್ಣು 
ನಿರೋಧಕತೆ ಪರೀಕ್ಷೆಯನ್ನು ಮಾಡಲಾಗುತ್ತದೆ 


ಈ) | ಪ್ರಸ್ತುತ ಕೈಗೊಂಡಿರುವ 
“| ಸಂಶೋಧನೆಗಳಾವುವು: 


ಆರ್‌ & ಡಿ ವಿಭಾಗದಲ್ಲಿ ದ ಪರೀಕ್ಲೆಗಳು ಈ 
ಕೆಳಕಂಡಂತಿವೆ:- 


1.ಪ್ರತಿ ವರ್ಷ ರಾಜ್ಯಾದ್ಯಂತ ಸರಾಸರಿ 3000 ಪರಿವರ್ತಕಗಳಿಗೆ 
ಹೊಸದಾದ ಮತ್ತು ರೋಟಿನ್‌ ಪರೀಕ್ಲೆ, ಪರಿವರ್ತಕಗಳ ತೈಲ 
ಮಾದರಿ ಪರೀಕ್ಲೆಗಳನ್ನು (ಡಿಜಿಎ, ಪ್ಯೂರಾನ್‌ ಇತರೆ) ಆರ್‌ &ಡಿ 
ವಿಭಾಗದಲ್ಲಿ ಮಾಡಲಾಗುತ್ತದೆ. ಇದರಿಂದ ಬರುವ 
ಫಲಿತಾಂಶದಿಂದ ಪರಿವರ್ತಕಗಳ ವಿಶ್ಲೇಷಣೆ ಮಾಡಲಾಗುತ್ತದೆ. 

2.ಪುತಿ ವರ್ಷ 31.5 ಬಳಸ ಮೇಲ್ಪಟ್ಟು ಸಾಮರ್ಥ್ಯದ ಸುಮಾರು 426 
ಪರಿವರ್ತಕಗಳಿಗೆ ಟ್ಯಾನ್‌-ಡೆಲ್ಮಾ, ಮತ್ತು ಕೆಪಾಸಿಟೆನ್ಸ್‌, ಐಡ್ಯಾಕ್ಸ್‌, 


ಎಸ್‌.ಎಫ್‌.ಆರ್‌.ಎ,, ಪರಿವರ್ತಕಗಳ ಪರೀಕ್ಲೆಗಳನ್ನು 
ಮಾಡಲಾಗುತ್ತದೆ. 

3.220 ಕೆವಿ ಮತ್ತು ಮೇಲಟ್ಟಿ ಸುಮಾರು 118 
ಉಪಕೇಂದ್ರಗಳಲ್ಲಿಅರ್ಥ ಇಂಟಿಗ್ರಿಟಿ ಪರೀಕ್ಷೆಯನ್ನು 2 


ವರ್ಷಕ್ಕೊಮ್ಮೆ ಮಾಡಲಾಗುತ್ತದೆ. 


ip) 


4.220 ಕೆವಿ ಕೆಳಮಟ್ಟದ ಸುಮಾರು 1131 ಉಪಕೇಂದ್ರಗಳಲ್ಲಿ 
ಅರ್ಥ  ಇಂಟೆಗ್ರಿಟಿ ಪರೀಕ್ಲ್ಷೆಯನ್ನು5 ವರ್ಷಕ್ಕೊಮ್ಮೆ 
ಮಾಡಲಾಗುತ್ತದೆ. 

5, ಹೊಸದಾಗಿ ನಿರ್ನಿಸಲಾಗುವ ಉಪ ಕೇಂದ್ರಗಳಿಗೆ ಮಣ್ಣು 
ನಿರೋಧಕತೆ ಪರೀಕ್ಷೆಯನ್ನು ಮಾಡಲಾಗುತ್ತದೆ. 

6.220 ಕೆವಿ ಮತ್ತು ಮೇಲ್ಬಟ್ಟು ಉಪ-ಕೇಂದ್ರಗಳಲ್ಲಿ ಕೋರಿಕೆಯ 


ಮೇರೆಗೆ ೮'s ಮತ್ತು €೪Ts ಗಳಿಗೆ ಟ್ಯಾನ್‌-ಡೆಲ್ಮಾ ಪರೀಕ್ಷೆಯನ್ನು 


ಮಾಡಲಾಗುತ್ತದೆ. 


ಪುಸ್ತುತ, ಈ ಕೆಳಕಂಡ ವಿಷಯಗಳ ಬಗ್ಗೆ ಪ್ರಾಯೋಗಿಕವಾಗಿ 
ಸಂಶೋಧನೆಯನ್ನು ಮಾಡಲಾಗುತ್ತಿದೆ. 


ಎ: ಈಸ್ಟರ್‌ ಆಯಿಲ್‌: 


1. ಈಸ್ಸರ್‌  ಆಯಿಲ್‌ಯಿಂದ ಪರಿವರ್ತಕದ ಪೇಪರ್‌ 
ಇನ್ನುಲೇಷನ್‌ ಹೆಚ್ಚು ಬಾಳಿಕೆ ಬರುವುದು. 

2. ಪರಿವರ್ತಕವು 15-20% ಹೆಚ್ಚುವರಿ ಲೋಡಿನೊಂದಿಗೆ 
ವಿರಂತರವಾಗಿ ಕಾರ್ಯನಿರ್ಮ್ವಹಿಸಬಲ್ಲದು. 

3. ಬೆಂಕಿ ಅನಾಹುತವನ್ನು ಕೂಡ ಕಡಿಮೆ ಮಾಡುತ್ತದೆ. 


ಬಿ. ಕೆಮಿಕಲ್‌ ಅರ್ಥಿಲಗ್‌ : 


ಮಣ್ಣಿನ ನಿರೋಧಕತೆಯು ಹೆಚ್ಚಿರುವ ಕಡೆಯಲ್ಲಿ ಕೆಮಿಕಲ್‌ 
ಅರ್ಥಿಂಗ್‌ ಸಹಾಯದಿಂದ ವಿದ್ಯುತ್‌ವಿತರಣಾ ಕೇಂದ್ರದ ಸ್ಥಾಪನೆಗೆ 
ಅಗತ್ಯವಿರುವ ಜಾಗವು ಕಡಿಮೆಯಾಗುವುದು. 


ಉ) 


ಇವುಗಳಿಂದ. ವಿದ್ಯುತ್‌ ವ್ಯವಸ್ಥೆ 
ಹಾಗೂ ಗ್ರಾಹಕರಿಗೆ ಆಗಿರುವ 
ಅನುಕೂಲಗಳೇನು: 


ಸದರಿ ಪರೀಕ್ಷೆಗಳ ಫಲಿತಾಂಶದಿಂದ ಪರಿವರ್ತಕಗಳ ವಿಶ್ಲೇಷಣೆ 
ಮಾಡಿ ಪರಿಹಾರಕ ವರದಿಯನ್ನು ಎಲ್ಲಾ ಸಂಬಂಧಪಟ್ಟ ಉಪ 
ಕೇಂದ್ರಗಳಿಗೆ ಸೂಕ್ತ ಕ್ರಮಕ್ಕಾಗಿ ಕಳುಹಿಸಲಾಗುತ್ತದೆ. ಇದರಿಂದ 
ಪರಿವರ್ತಕಗಳ ಬಾಳಿಕೆ ಹೆಚ್ಚುತ್ತದೆ ಹಾಗೂ ಗ್ರಾಹಕರಿಗೆ ನಿರಂತರ 
ವಿದ್ಯುತ್‌ವ್ಯವಸ್ಥೆಯನ್ನು ಒದಗಿಸಲು ಅನುಕೂಲವಾಗುತ್ತದೆ. 


ಈ ವಿಭಾಗದ ಉನ್ನತೀಕರಣಕ್ಕೆ 
ಸರ್ಕಾರದ ಕ್ರಮಗಳೇನು? 


2015-16 ರಲ್ಲಿಆರ್‌ & ಡಿ. ವಿಭಾಗವನ್ನು 
ನವೀಕರಣಗೊಳಿಸಲಾಗಿಯ್ದು,: ಎಲ್ಲಾ ಹೊಸ ಮಾದರಿಯ. ಮತ್ತು 
ಆಧುನಿಕ (uly ಸಬtಂmati) ಉಪಕರಣಗಳನ್ನು ಖರೀದಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 59 ಇಬಿಎಸ್‌ 2021 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


